ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1572 

ಸದಸ್ಯರ ಹೆಸರು : ಶ್ರೀ ಆರ್‌.ಪ್ರಸನ್ನಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

ಉತ್ತರಿಸುವ ದಿನಾಂಕ : 20.03.2020 _ 

ಉತ್ತರಿಸುವವರು ಸ್ಟ ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 
ಕೈಸಂ. ಪ್ನೆ ಉತ್ತರ 

ಈ) [ಗಾಮ ಪೆಂಚಾಯೆತಿ ಹೆಲವಾರು | ಕರ್ನಾಟಕ`ಗ್ರಾಮ ಸ್ಪರಾಜ್‌`'ಮತ್ತು ಪಂಚಾಯೆತ್‌ `ರಾಜ್‌ 
ವರ್ಷಗಳಿಂದ ಕೆಲಸ ಮಾಡುತ್ತಿರುವ ಪೌರ | ಅಧಿನಿಯಮ, 1993 ರ ಪ್ರಕರಣ 112 ಮತ್ತು 113 ರಂತೆ 
ಕಾರ್ಮಿಕರನ್ನು ಖಾಯಂಗೊಳಿಸುವ ಪ್ರಸ್ತಾವನೆ | ಗ್ರಾಮ ಪಂಚಾಯತಿಗಳು ಸ್ವಚ್ಛಿತಾಗಾರರನ್ನು 
ಸರ್ಕಾರದ ಮುಂದಿದೆಯೇ; ನೇಮಿಸಿಕೊಂಡು ಜಿಲ್ಲಾ ಪಂಚಾಯತಿಯ ಮುಖ್ಯ 

ಕಾರ್ಯನಿರ್ವಾಹಕ ಅಧಿಕಾರಿಗಳ ಅನುಮೋದನೆ ಪಡೆದ 
ನೌಕರರು ಗ್ರಾಮ ಪಂಚಾಯತಿಯ ಖಾಯಂ 
ಸೌಕರರಾಗಿರುತ್ತಾರೆ. 

(ಅ) ಹಲವಾರು ವರ್ಷಗಳಿಂದ | ಸ್ಪಚ್ಛಿಕಾಗಾರರಿಗೆ ಕಾರ್ಮಿಕ ಇಲಪೆಯ ಆಗಿಂದಾಗ್ಗೆ 
ಕಾರ್ಯನಿರ್ವಹಿಸುತ್ತಿರುವ ಪೌರ ಕಾರ್ಮಿಕರು ನಿಗಧಿಪಡಿಸುವ ಕನಿಷ್ಠ ವೇತನ ಮತ್ತು ತುಟ್ಟಿಭತ್ಯೆ ಮತ್ತು 
ನಿವೃತ್ತಿ ಅಂಚಿನಲ್ಲಿದ್ದರೂ ಸಹ ಅವರುಗಳು | ರಜಾ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ. 
ಸವಲತ್ತುಗಳಿಂದ ವಂಚಿತರಾಗುತ್ತಿದ್ದು ಅಂತಹ 
ಕಾರ್ಮಿಕರನ್ನು ಖಾಯಂಗೊಳಿಸಿ ಅವರಿಗೆ 
ಸಿಗಬೇಕಾದ ಸವಲತ್ತುಗಳನ್ನು ನೀಡಲು 
ಸರ್ಕಾರ ಕ್ರಮ ಕೈಗೊಂಡಿದೆಯೇ; 

ಈ ಪಕ ಇರರ ಫಡ 
ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರು | ಸೇವೆಯಿಂದ ನಿವೃತ್ತಿ ಹೊಂದುವ ಸ್ವಚ್ಛತಾಗಾರರಿಗೆ ನಿವೃತ್ತಿ 
ಆದಾಗ ಮತ್ತು ಅಪಘಾತಗಳು ಸಂಭವಿಸಿದಾಗ | ಉಪದಾನ ಮತ್ತು ಮರಣ ಹೊಂದಿದ ನೌಕರರ 
ಅವರಿಗೆ ಯಾವ ರೀತಿ ಸೌಲಭ್ಯಗಳನ್ನು ನ್ಯಾಯಬದ್ಧ ಅವಲಂಬಿತರಿಗೆ ಅನುಕಂಪದ ಆಧಾರದ 
ನಿಡಲಾಗುತ್ತಿದೆ? ಮೇಲೆ ಗ್ರಾಮ ಪಂಚಾಯತಿಗಳು ನೇಮಕಾತಿ 

ಮಾಡಿಕೊಳ್ಳಲು ಅವಕಾಶ ಕಲ್ಲಿಸಲಾಗಿದೆ. 

ಪ್ರಸ್ತುತ ಗ್ರಾಮ ಪಂಚಾಯತಿ ನೌಕರರಿಗೆ ಸಂಬಂಧಿಸಿದಂತೆ 
The Karnataka Gram Swaraj and Panchayat 
Raj (Staffing Pattern, Scales of Pay, Method 
ot Kecruttment and Conditions ot Service ot 
Employees of Grama Panchayat) Rules, 
2020 ರ ಕರಡನ್ನು ಸಂಸದೀಯ ವ್ಯವಹಾರಗಳ 
ಇಲಾಖೆಯು ಪರಿಶೋಧನೆ ಮಾಡಿದ್ದು, ದಿನಾಂಕ: 
29-02-2020 ರಂದು ಪ್ರಕಟಿಸಲಾಗಿದ್ದು, ಅಂತಿಮವಾಗಿ 
ನಿಯಮಗಳನ್ನು ರಾಜ್ಯ ಪತ್ತದಲ್ಲಿ ಪ್ರಕಟಿಸಿದ ನಂತರ 
ಗ್ರಾಮ ಪಂಚಾಯತಿ ನೌಕರರಿಗೆ ಇನ್ನಿತರ ಸೇವಾ 
ಸೌಲಭ್ಯಗಳು ದೊರೆಯುತ್ತವೆ. 

UW 
ಸಂ. ಗ್ರಾಅಪ 305 ಗ್ರಾಪಂಅ 2020 Pe Os ” 


(ಿ.ಎಸ್‌. ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವರು 


